


4Oth Year of Publication. 





Phone: 3728. 





ಬೆಲೆ 








ವಾರ್ಷಿಕ ಚಂದಾ 0 
ರೂ. 12-50, 
ಸಂಪುಟ: ೪೦. ಸಂಚಿಕೆ: ೩೦. | ಸಂಪಾದಕ: ಕುಡ್ರಿ ವಾಸುದೇನ ಶೆಣೈ. ರವಿವಾರ ತಾ. 1-9-1974 | Vol. 40. No. 30. 


ಮಾನಾ ಅಂದಾ! 





ಆಭಿನಂದನ ಸಮಾರಂಭ 

ಕನ್ನಡ ಸಾಹಿತೃಪ್ರಪಂಚಕ್ಕೆ ಆಪಾರ 
. ಸೇವೆ ಸಿಸಿದ ಮಂಗಳೂರು ಸೈಂಟ್‌ 
'ಎಲೋಸಿಯಸಿ್‌ ಕೊಲೇಜಿನ ಕನ್ನಡ 
ಪ್ರಾಧ್ಯಾಪಕ ತ್ರೀ।| ತೆಕ್ಳುಂಜೆ ಗೋಪಾಲ 
ಕೃಷ್ಣ ಭಟ್‌, ಎಂ ಎ. ಅನರನ್ನು 
ಅಭಿನಂದಿಸುವ ಸವತಾರಂಭವು ಜಿಲ್ಲೆಯ 
ಪ್ರಮಂಖರಿಂದೊಡಗೂಡಿದ ಅಭಿನಂದನ 
ಸಮಿತಿಯ ವತಿಯಿಂದ ಕಳೆದ ತಾ. 2ರ 
ರಂದುಮಂಗಳೂರು ಕೊಡಿಯಕಾಲಬ್ಬಲು 
ಸಿ, ವಿ. ಎಸ". ಕಲಾಕುಂಜದಲ್ಲಿ ವಿವಿಧ 
ಕಾರ್ಯಕ್ರಮಗಳಿಂದ ಅತೃಂತ ಯಶಸ್ವಿ 
ಯತಾಗಿ ಜರಗಿತು. ಬೆಳಿಗ್ಗೆ 10 ಗಂಟಿ 
ಯಿಂದ ಅನರಾಹ್ನ 1ರ ವರಿಗೆ, ಕಳೆದ 
ಒಂದು ದಶಕದಲ್ಲಿ «ಕನ್ನಡ ವಿಚಾರ 
ಸಾಹಿತ್ಯಕ್ಕೆ ದ, ಕ, ಜಿಲ್ಲೆಯ ಕೊಡುಗೆ? 
ಎಂಬ ವಿಸಯದ ಕುರಿತು ವಿಚಾರಗೋಷ್ಟಿ 
ಯುಂ ಪ್ರೊ| ಕು ಶಿ, ಹರಿದಾಸ ಭಟ್ಟರ 
ಅಧ್ಯಕ್ಷತೆಯಲ್ಲಿ ಜರಗಿತ್ತು, ಡಾ| ಜಿ, 
ವರದರಾಜರಾವ, ಶ್ರೀ ಗುಂಡ್ಮಿ ಚಂದ್ರ 
ಶೇಖರ ಐಶಾಳ ಮತ್ತು ಡಾ| ಎಚ್‌, 
ಸೀಶಾರಾಮಾಚಾಂ" ಇವರು ವಿಸಯದ 
ಕುರಿತು ಉಪನ್ಯಾಸಮಾಾಡಿದರು ಸಾಯಂ 
ಕಾಲ 4ರಿಂದ 580ರ ವರೆಗೆ ಅಭಿನಂದನ 
ಸವತಾರಂಭವು ಸುಪ್ರಸಿದ್ದ ಸಾಹಿತಿ ಡಾ| 
ಗೊರೂರು ರಾಮಸ್ವಾಮಿ ಅಯ್ಯಂಗಾರರ 
ಅಧ್ಯಕ್ಷತೆಯಲ್ಲಿ ನಡೆನಿತ್ತು. ಸರ್ವಶ್ರೀ 
ಕುಬಣೂರು ಬಾಲಕೃಷ್ಣ ರಾವ್‌,ಕಯ್ಯಾರ 
ಕಿಂಉಣ್ಣರೈ ಮತ್ತು ಎಂ, ರಾಮಚಂದ್ರ 
ಇವರು ಅಭಿನಂದನಾ ಭಾಷಣಗಳನ್ನು 
ಮಾಡಿದರು. ಕೊನೆಯಲ್ಲಿ ಪ್ರಸಿದ್ಧ ಅರ್ಥ 
ಧಾರಿಗಳ ಕೂಡುವಿಕೆಯಿಂದ "ಪಾರ್ಥ 
ಸಾರಥ್ಯ? ಎಂಬ ಯಕ್ಷ ಗೂನ ತಾಳಮದ್ದಳೆ 
"ಕಾರ್ಯಕ್ರಮವಿತ್ತು. 


ಸಂಸ್ಕ ಪತೆ ದಿನಾಚರಣೆ 


ಭಾರತೀಯ ವಿದ್ಯಾಭವನದ ಮಂಗ 
ಳೂರು ಕೇಂದ್ರದ ಆಶ್ರಯದಲ್ಲಿ ಸಂಸ್ಕೃತ 
'ದಿನಾಚರಣಾಮಹೋತಶೃವವು ಕಸ್ತೂರ್‌ 
"ಬಾ ಫೊಡಿಕಲ್‌ ಕೊಲೇಜಿನ ಸಭಾಂಗಣ 
ದಲ್ಲಿ ಶಾ 26ರಂದು ಸಂಜೆ ಶ್ರೀ| ಪಿವಿ 
ಕುಲಕರ್ಣಿ, ದ, ಕ. ಜಿಲ್ಲಾ ಸೆಷನ್ಸ್‌ 
"ಜಡ್ಜ್‌ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು, 
ಸುಪ್ರಸಿದ್ಧ ಸಾಹಿತಿ ಡಾ| ಗೊರೂರು 
ಖಾಮುಸ್ವಾಮಿ ಅಯ್ಯಂಗಾರ್‌ ಅವರು 
ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು, 
ನಾಟ್ಯವಿದ:ಹಿ ಶ್ರೀಮತಿ ಪ್ರತಿಭಾ ಎಲ್‌. 
ಸಾಮಗ ಅವರಿಂದ ಭರತನಾಟ್ಯ ಕಾರ್ಯ 
ಕ್ರಮವಿತ್ತು. 





ಯಲ್ಲಿ ಜಗಿತು 


ಬ್ರಾಹ್ಮಣ ಪರಿಷತ್‌ 
ಅಧಿವೇಶನ 
ದ. ಕ. ಜಿಲ್ಲಾ ದ್ರಾವಿಡ ಬ್ರಾಕ್ಮಣರ 
ಪರಿಷತ್ತಿನ ಅಧಿನೇಕನವೊಂದು ಕಾಪು 
ಕ್ಷೇತ್ರದದಲ್ಲಿ ಕಾ, 2ರರೇದು ಫ್ರೀ! ಆ 
ರು ಕೃಷ್ಣ ಮೂರ್ತಿರಾಯರ ಅಧ್ಯಕ್ಷತೆ 
ನುಂಗಳೂರು ನಡ್‌ 
ಲ್ಯಾಂಡ್‌ ಹೊಟಿಲಿನ ಮ್ಹಾಲಕ ಫ್ರೀ 
ವಾಸ:ದೇವ ಭಟ” ಅವರು ಅಧಿವೇಶನ 
ವನ್ನು ಉದ್ಭುಓಸಿದರು, ಸಂಘಟನೆ 
ಹ ಇಕಿ ಪ 
ಯಿಂದ ಬ್ರಾಸ್ಮ್‌ಣ್ಯ ಉಳಿಸಿಕೊಳ್ಳ ಬೇಕೆ 
ನ್ನುವ ವಿಷಯದಲ್ಲಿ ಹಲವರು ಜಾನಣಗ 
ಳನ್ನು ವತಾಡಿದರು ಡಾ| ಪಿ. ಗುರುರಾಜ 
ಭಟ್ಟರು ಸವತಾರೋಪ ಭಾಷಣಮಾಡಿದ 
ಮೇಲೆ ಯ`್ಫಸ್ಮಗಾನ ಕಾರ್ಯಕ್ರವ:ವಿಶ್ತು, 
ಭಾಷಣ ಸ್ಪರ್ಧೆ 
ವ:ಂಗಳೂರು ರೋಟರಿ ಕಬ್ಬಿನ ಆಶ 
ಣಿ ಬಿ ಕ್‌ 
ಯದಲ್ಲಿ ತಾ. 24ರಂದು ವ;ಧ್ಯಾಹ್ಮ್ಮ 
ವಿದ್ಯಾರ್ಥಿನಿಯರಿಗಾಗಿ ಭಾಷಣ ಸ್ಫರ್ಧೆ 
ನಡೆಯಿತು; ಮುಂಬಯಿಯ ಫೋರವರ್ಕಿ 
ಆಫ್‌ ಬ್ರೀಎಂಟಂ" ಪ್ರೈ ಸಸಕದವರ ಎ.ಡಿ 
ಗ್ರೂಫ್‌ ಸ್ಮಾರಕ ಭಾಷಣ ಸ ಧೆೇಯ 
ಆಶ್ರಯದಲ್ಲಿ ಮಂಗಳೂರ: ರೋಟರಿ 
ಕ್ಲಬ್ಬಿನವರು ಇದನ್ನು ನಡೆಸಿದ್ದರು. 


ANA ಮಯಯ ಯಿಯ ಯಿಯ ಗಿ ಮಿಡಿ ಹಿ. ಯಿ ಗಿ. ಗಿ ಬ. IN NINA 


( `ಶ್ರೀ ರಾನುಕೃಷ್ಣ ಆಯಿಲ್‌ ಮಿಲ್ಸ್‌ 
| ಮಂಗಳೂರು 


ಇಡಿಯ ಗಿಡಿ ಯಿ ಸಿಗಿ ಗಿಡಿ ಗಿ ೧೧೧೧೧ ಗೋ ಯ ಯಂ ಯ ಯ ಯ ಬ ಬ ಯ ಬ ಯ ಸಬ ನೀನ 








ಮಂಗಳೂರು ಪೋರ್ಟ್‌ಟ್ರಸ್ಟ್‌ 
ಬೋರ್ಡಿಗೆ' ಪ್ರತಿನಿಧಿಗಳು 
ಕೆನರಾ ಚೇಂಬರ್‌ ಅಫ್‌ ಕೊಮರ್ಸ೯ 
ಎಂಡ' ಇಂಡಸ್ಸ್ರೀ ವಕಿಯಿ:ಂದ ಮಂಗ್ಲೂ 
ರ" ಪೋರ್ಟ ಟ್ರಸ್‌ ಬೋರ್ಡಿಗೆ ಮುಂ 
ದಿನ ಎರಡು ವರ್ಷಗಳ ಅವಧಿಗೆ ಮೂವ 
ರು ಸದಸ್ಯರನ್ನು ಆರಿಸುವ ಬಗ್ಗೆ ಆಗೋ 
ಸ್ತು 27ರಂದು ಚೇಂಬರಿನ ಕಾರ್ಯಾ 
ಲಯದಲ್ಲಿ ಚುನ:ವಣೆ ನಡೆದಾಗ, ಸರ್ವಶ್ರೀ 
ವಿ:ಜಾರ್‌ ಸದಾನಂದ ನೆ, ಸುಜೀರ್‌ 
ರಾಜಾರಾಮ ನಾಯಕ್‌ ಮತ್ತು ಕಲ್ಲಾವಿ 
ವೆಂಕಟಭ್ರೂನ್‌ ಇವರು ಬಹುಮತದಿಂದ 
ಚುನಾಯಿತರಾಗಿರುವರು, 


ಶ್ರೀ ವರಮಹಾಲಶಕ್ಷಿ ಒವತೆ 
ಆಚರಣೆ 

ಳೆದ ಹಲವು ವರ್ಷಗಳಿಂದ ಎಡೆ 
ಬಿಡದೆ ತ್ರೀ ವರಮಹಾಲಕ್ಷ್ಮೀವ್ರತವನ್ನು 
ಶಾಸ್ತ್ರೋಕ್ತವಾಗಿ ಆಚರಿಸುವ ವಃಂಗಳೂ 
ರಿನ ಶ್ರೀ! ಎಂ, ಬಿ. ನಾಥ್‌" ಮತ್ತು ಎಂ. 
ಜಿ. ಭಟ್‌ ಅವರು ತಮ್ಮ ಮಿಶ್ರಮಂಡಳಿ 
ಯೊಂದಿಗೆ 39ನೇ ಶ್ರೀ ವರಮಹಾಲಕ್ಷ್ಮೀ 
ವ್ರತನನ್ನು ತಿರುಪಕಿಯ ಕೊಚ್ಚಿ ದೇವಸ್ವಂ 
ಛತ್ರದಲ್ಲಿ ವಿಧಿನತ್ತಾಗಿ ಆಚರಿಸಿದರು, 


a 
y 
$ 
? 
$ 
| 
ು 
' 
$ 
ೆ 


NANA NE 


ANNAN NANA NS SS NNN NAN NN NNN NANG 


ಸುಬ್ರಹ್ಮಣ್ಯನ್‌ ಸ್ವಾಮಿ 
ಮಂಗಳೂರಲ್ಲಿ 

“ಗೇಶವು ಅಭೂತಪೂರ್ವ ಆರ್ಥಿಕ 
ಸಂಕಷ್ಟದ ಪಾಶಾಳಕ್ಕೆ ಭರದಿಂದ ಕುಸಿ 
ಯುತ್ತಿದೆ. ಹದಗೆಡುತ್ತಿರುವ ಪರಿಸ್ಥಿತಿ 
ಯನ್ನುಎದುರಿಸುವಲ್ಲಿ ಭಾರತ ಸಂಪೂರ್ಣ 
ವಿನೇಚನಾಶೂನ್ಯವಾಗಿದೆ? ಎಂಬುದಾಗಿ 
ಜನಸಂಘದ ರಾಜ್ಯಸಭಾಸದಸ್ಯ ಶ್ರಿ! 
ಸುಬ್ರಹ್ಮಣ್ಯನ" ಸ್ವಾಮಿ ಶೂ, 25ರಂದು 
ಸಾಯಂಕಾಲ ಮಂಗಳೂರು ಜನಸಂಘದ 
ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿ 
ಯನ್ನು ಉದ್ದೇಶಿಸಿ ವತಾತನಡುತ್ತ ಹೇಳಿ 
ದರು. “ಹಣದುಬ್ಬರವನ್ನು ತಡೆಗಟ್ಟಲಿ ) 
ಕಾಗಿ ಮಿನಿ ಬಜೆಟ್‌ ಮಂಡಿಸುತ್ತಿರುವು 
ದಾಗಿ ಅರ್ಥಸಚಿವ ಶ್ರೀ! ಚವಾನ್‌ ಹೇಳಿ 
ದರೂ ಆರ್ಥಿಕತೆಯ ಮೂಲ ತತ್ವಗಳೇ 
ಅವರಿಗರ್ಥವಾಗಿಲ್ಲವೆನ್ನುವುದು ಸ್ಪಷ್ಟ 
ವಿಡಿ? ಎಂಬುದಾಗಿಯೂ ಅವರು ಹೇಳಿ 
ದರು, 

ಅವಘಡಗಳು 

ಕಳೆದ ತಾ. 28ರಂದು ಬೆಳಿಗ್ಗೆ ಸುವತಾ 
ರು 10-30ರ ಸಮಯ ಮಂಗಳೂರಿಂದ 
ಪಣಂಬೂರಿಗೆ ತೆರಳುವ ಸಿಟಬಸ್ಕೊಂದು 
ಉರ್ವಾಸ್ಫ್ರೋರಿನ ಬಳಿ, ನಗರಕೈ; ಆಗವಿಸಿ 
ಸುತ್ತಿರುವ ಮೊಟಾಂ"ಸ್ಲೆ ಕಲ್‌ ಒಂದಕ್ಕೆ 
ಡಿಕ್ಕಿ ಹೊಡೆದ ಪರಿಣಾಮವಾಗಿ ಅದರಲ್ಲಿ 
ಪ್ರಯಾಣಿಸುತ್ತಿದ್ದ ಸುವತಾರು 35ವರ್ಷ 
ಪ್ರಾಯದ ಶ್ರೀನಿವಾಸ ಕಾಮತ" ಎಂಬ 
ವರು ತೀವ್ರ ಜಖಂಗೊಂಡು, ಸರಕಾರಿ 
ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ನಡೆಸಿದರೂ 
ಫಲಕಾರಿಯಾಗದೆ ಘಂಟಿ 32-18ರ 
ವೇಳೆ ಅಸುನೀಗಿದುದು ವರದಿಯತಾ?ದೆ. 

ಅದೇ ದಿನ ಸಂಜೆ ನಗರದ ಹಂಪನ 
ಹೆಂಖನಕಟ್ಟೆ ವಲಯದಲ್ಲಿರುವ ಕ್ಲೊಕ್‌ 
ಬವಂ" ಬಳಿ ಬಸ"ಸ್ಪುನಿನಲ್ಲಿ ನಿಂತು 
ಚಲಿಸಲಾರಂಭಿಸಿದ ಸಟ ಬಸ್ಫೊಂದಕ್ಕೆ 
ಏರಲು ಯತ್ನಿಸಿದ ಪೇಳೆ ಕೈಹಿಡಿತ ತಪ್ಪಿ 
ಕೆಳಗೆ ಬಿದ್ದು ಅವಘಡಕ್ಕೊಳಗಾದ ಸು 
ವತಾರು 40 ವರ್ಷ ಪ್ರಾಯದ ತಿಮ್ಮಪ್ಪ 
ಎಂಬವರು 4210ರ ಸಮಯ ಸರಕಾರಿ 
ಆಸ್ಪತ್ರೆಯಲ್ಲಿ ಮೃತಪಟ್ಟರು. 
ಸಾಮೂಹಿಕ ಗಣಹೋಮ 

ಉಡುಪಿಯ ಗೌಡಸಾರಸ್ವತ ಸನಾ 
ಜದ ಶ್ರೀ ಲಕ್ಷ್ಯೀನೆಂಕಟೇಶ ದೇವಸ್ಥಾನ 
ದಲ್ಲಿ ಅಧಿಕ ಭಾದ್ರಪನ ಶುದ ಚೌತಿ 
ಪ್ರಯುಕ್ತ ಲೋಕಕಲ್ಯಾಣಾರ್ಥವಾಗಿ 
ವೇದಮೂರ್ತಿ ಪುರಂಡರಭಟ್ಟಿರ ಸಹೆ 
ಭಾಗಿತ್ರದಲ್ಲಿ ನೂರಾರು ಭಜಕನೃಂದಡನ 
ಕೊಡಗೂಡಿ ಸಾಮೂಹಿಕ ಗಣಹೋಮ 
ಮವು ವಿಜೃಂಭಣೆಯಿಂದ ನಡೆಯಿತು. . 





PRABHAT KANNADA (17 MANGALORE 


~ 


ಬೀದರ್‌ 


ಜಿಲ್ಲೆಯ 


ಗ್ರಾಮಿಣ ಕಸಬುದಾರರು 


«(ಬಿದರಿ ವಸ್ತು''ಗಳಿಗೆ ಬಹಳ ಬೇಡಿಕೆಯಿದೆ; 
ಆದರೆ, ಕಚ್ಚಾವಸ್ತುಗಳ ಅಭಾನವೂ ಇದೆ. 


ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಯೋ 
ಜನೆಯನ್ವ ಯ ಕೈಗೊಳ್ಳ ಲಾಗುವ 62 
ಹೊಸಗ್ರಾ ವೂಣ ಕೈಗಾರಿಕೆಗಳ ಕಾರ್ಯ 
ತ್‌ ಕರ್ನಾಟಕದ ಬೀದರ 
ಜಿಲ್ಲೆಯೂ ಒಂದಾಗಿದೆ. ತೀರಾ ಇತ್ತೀಚಿನ 
ಸಮೊೂಕ್ಷೆಯ ಪ್ರಕಾರ ಜಿಲ್ಲೆ ಯ ಬಡಗಿ, 
ನೇಕಾರ ಕಮ್ಮಾರ , ಚರ್ಮಕಾರ ಮತ್ತು 
ಕುಂಬಾರ ಮ ಗ್ರಾಬೂಣ ಕಸಬು 
ದಾರರ ಒಟ್ಟು ಸಂಖ್ಯೆಯ ಸುವತಾರು 
6,500 ಇದೆಯೆಂದು ಅಂದಾಜರಿನಕಾಡ 
ಲಾಗಿದೆ, 

ಚಿಟಗುಪ್ಪದ 78 ಅಂಬರ ಚರಕಗ 
ಳನ್ನು ಬಿಟ್ಟರೆ ಹಳ್ಳಿಖೇಡ, ಚಿಟಗುಪ್ಪ 
ಮತ್ತು ಬಸವಕಲ್ಯಾಣದ ನೇಕಾರರು 
ಇನ್ನೂ ತೀರಾ ಹಳೆಯ ಮತ್ತು ಆರ್ಥಿಕ 
ವಾಗಿ ಲಾಭದಾಯಕವಲ್ಲದ ಗುಣಿ ಮಗ್ಗ 
ಗಳನ್ನೇ ಉಪಯೋಗಿ ಸುತ್ತಿದ್ದಾರೆ ಹಳ್ಳಿ 
ಖೇಡದಲ್ಲಿ 287 ಮಗ್ಗಗಳಿದ್ದು ಅದರಲ್ಲಿ 
125 ಮಗ್ಗಗಳು ಅನುಸಯೋ!(ಗಿಯತಾಗಿವೆ 
ಯಲ್ಲದೆ, ಈ ಕೇಂದ್ರದಲ್ಲಿ ಒಂದು ದಿನ 
ದಲ್ಲಿ ಒಬ್ಬ ಕೆಲಸಗಾರನು ಕೇವಲ ಎಂಟು 
ಗಜ ನೂಲನ್ನು ಉತ್ಪಾದಿಸುತ್ತಾನೆ. ಚಿಟ 
ಗುಪ್ಫದ 500 ಕುಟುಂಬಗಳು ಈಗಾಗಲೇ 
ಸೊಲ್ಲಾಪುರ, ಬೊಂಬಾಯಿ, ಹೈದರಾ 
ಬಾದು, ಪೂನಾ ಮತ್ತು ಅಹೆನುಜಾ 
ಬಾದುಗಳಿಗೆ ವಲಸೆಹೋಗಿದ್ದಾರೆ. 

ಚರ್ನುಕಾರರು ಮುಖ್ಯವಾಗಿ ಔರಾದ 
ತಾಲೂಕಿನಲ್ಲಿ ಕೇಂದ್ರೀಕ್ಕತರಾಗಿದ್ದಾರೆ. 
ಅನರು ಚಪ್ಪಲಿ ಮತ್ತು ಬೂಟುಗಳನ್ನು 
ತಯಾರಿಸಲು ಬೇಕಾಗುವ ಕಚ್ಛಾಮಾ 
ಲಿನ ಕೊರತೆಯನ್ನ ನುಭವಿಸುತ್ತಿದ್ದಾರೆ. 
ಅಲ್ಲದೆ ಅವರ ಉತ್ಪಾದನೆಗಳಿಗೆ ಗ್ರಾವೂ 
ಇ ಭಾಗಗಳ ಬೇಡಿಕೆಯೂ ಕೂಡಾ ಅಲ್ಪ. 
ಅವರು ಈಗಾಗಲೇ ಒಂದು ಸಹಕಾರ 
ಸಂಘವನ್ನು ಹೊಂದಿದ್ದು ಅದರಿಂದ ಉಪ 
ಯೋಗವನ್ನು ಮಾಡಿಕೊಳ್ಳುತ್ತಿದ್ದರೂ 
ಅವರಿಗೆ ಕಚ್ಚು ಮಾಲನ್ನು ಹೈದರಾಬಾದಿ 
ನಿಂದ ಒಟ್ಟಾಗಿ ಕೊಳ್ಳಲು ಬಂಡವಾಳವು 
ಬೇಕಾಗಿದೆ. 

ಜಿಲ್ಲೆಯಲ್ಲಿರುವ ಸುಮಾರು 2,300 
ಬಡಗಿಗಳು ಮತ್ತು 726 ಕವತ್ಮಾರರು 
ಗೃಹೋಪಯೋಗಿ ಮತ್ತು ಕೃಷಿ ಉಪ 
ಕರಣಗಳ ಉತ್ಪಾದನೆಯಲ್ಲಿ ಕೊಡಗಿದ್ದಾ 
ಕೆ, ಬಯಲಿನಲ್ಲೇ ತಮ್ಮ ಕೆಲಸವನ್ನು 
ಮಾಡುತ್ತಿರುವ ಜಿಲ್ಲೆಯ ಸುವತಾರು 
ಒಂದು ಸಾವಿರ ಕುಂಬಾರರು. ಶೆಡ್‌ಗ 
ಳಿಲ್ಲದೆ, ಮಳೆಗಾಲದಲ್ಲಿ ನಿರುದ್ಯೋಗಿಗ 
ಳಾಗಿ ಕಾಲಕಳೆಯಬೇಕಾಗಿಡೆ. ಅವರಿಗೆ 
ನಿರ್ಮಾಣಕ್ಕೆಂದು ಪ್ರತಿಯೊಬ್ಬರಿಗೂ 
500 ರೂ.ಗಳ ಮುಂಗಡವನ್ನು ಕೊಟ್ಟು 
ಅವರು ವರ್ಷದುದ್ದಕ್ಕೂ ಕೆಲಸವತಾಡು 
ವಂತೆ ನೋಡಿಕೊಳ್ಳ ಬಹುದಾಗಿದೆ 

ಬೀದರಿನ ಇನ್ನೊಂದು ಪ್ರಮುಖ ಕರ 
ಕುಶಲ ಕೈಗಾರಿಕೆಯೆಂದರೆ“ಬಿದರಿವಸ್ತು? 
ಗಳ ಉತ್ಪಾದನೆ. ಬಿದರಿ ವಸ್ತುಗಳು 
ಸಾನತಾನ್ಯವಾಗಿ ದೆಹಲಿ, ಹೈದರಾಬಾದು, 


ಬೊಂಬಾಯಿ, ಮದರಾಸು ಮತ್ತು ಬೆಂಗ 
ಳೂರುಗಳಂಶಹ ದೊಡ್ಡ ನಗರಗಳಲ್ಲಿ 
ತಮ್ಮ ಮಾರ ರುಕಟ್ಟಿ ಗಳನ್ನು ಹೊಂದಿವೆ 
I ಅವುಗಳ “ಗ್ರಾಹಕರು ಕೂಡಾ 
ಹೆಚ್ಚಿನ ಆದಾಯವರ್ಗದ ಜನರಾಗಿದ್ದಾರೆ. 
ಪ್ರಸಕ್ತದಲ್ಲಿ, ಬಿದರಿ ಕೆಲಸಗಾರರು ಸತು 
ವ್ಯ ಶಾಮ್ರ ಮುಂತಾದ ಮೂಲ ಕಚ್ಚಾ 
ವಸ್ತುಗಳ ಅಭಾವದಿಂದ ತೊಂದರೆಗೀಡಾ 
ಗಿದ್ದಾರೆ. ಅವರಿಗೆ ಹತ್ತಿರದ ಕೈಗಾರಿಕಾ 
ಎಸ್ಟೇಟುಗಳಲ್ಲಿಯೇ ಈ ಕಚ್ಚು ವಸ್ತು 
ಗಳ ಕೋಟಾವನ್ನು ಒದಗಿಸಿಕೊಡುವು 
ದಾದರೆ, ಅವರು ದೂರದ ಮದರಾಸು 
ಅಥವಾ ದಿಕಲಿಗಳಿಗೆ ಅದನ್ನು ತರಲು 
ಹೋಗುವ ಕಷ್ಟ ತಪ್ಪುತ್ತದೆ 

ಜಿಲ್ಲೆಯಲ್ಲಿ ಈಗಾಗಲೇ ಕರಗತವಾಗು 
ತ್ತಿರುವ ಸಣ್ಣ ರೈತರ ಅಭಿವೃದ್ಧಿ ಸಂಸ್ಥೆ 
ಯು ಈ ಸಣ್ಣ ಕಸಬುದಾರರಿಗೆ ಸ:ಧಾ 
ರಿಸುಕ್ತಿವ್ದ ಉಪಕರಣಗಳು ಹಾಗೂ 
ಸಾಧನ ಸಲಕರಣೆಗಳನ್ನು ಒದಗಿಸಿಕೊಡು 
ಕ್ತಿಜೆ, ಆಧುನಿಕ ಉಪಕರಣಗಳ ಕಿಟ್‌ 
ಒಂದಕ್ಕೆ ಸುವತಾರು 500 ರೂ, ಬೆಲೆ 
ಯಾತಾಗುತ್ತದೆಂದು ಅಂದಾಜುಮಾಡಲಾ 
ಗಿದ್ದು, ಎಲ್ಲೂ ಕಸಬುದಾರರಿಗೂ ಇವುಗ 
ಳನ್ನೊದಗಿಸಲು ಸುವತಾರು 19 ಲಕ್ಷ 
ರೂಗಳ ವೆಚ್ಚ ತಗಲುತ್ತದೆ. ಗ್ರಾಮೀಣ 
ಕೈಗಾರಿಗಗಳ ಅಭಿವೃದ್ಧಿ ಯೋಜನೆಯ 
ಕಾರ್ಯಕ್ರಮದಂತೆ, ಈ ಪಾರಂಪರಿಕ 
ಕಸಬುದಾರರಿಗೆ ವಿವಿಧ ತರಬೇತಿ ಕಾರ್ಯ 
ಕ್ರಮಗಳನ್ನು ನರೆಸುಪುದರ ಜೊತೆಗೆ 
ಅವರಿಗೆ ಸುಧಾರಿಸಿದ ಉಪಕರಣಗಳು 
ಮತ್ತು ಸಾಧನ ಸಲಕರಣೆಗಳನ್ನು ಒದ 
ಗಿಸಿಕೊಟ್ಟು ಅವರ ಕುಶಲತೆಯನ್ನು 
ಉಳಿಸಿ, ಬೆಳೆಯಿಸುವ ಕಾರ್ಯಕ್ರಮ 
ವನ್ನು ಹಾಕಿಕೆಂಡಿದೆ. 


ಹ ಅವಾ 


ಟಜೇಟನಲ್ಲಿ ನಡೆಯುತ್ತಿರುವುದೇನು? 


ಕಠನುಂಡು ಕಣಿನೆಯಲ್ಲಿ ಟಬೇಟಿನ 
ನಿರಾಶ್ರಿತರ ಶಿಬಿರಗಳದ್ದೇ ಅದ ಒಂದು 
ಹೊಸ ದೃಶ್ಯ, ಬೌದ್ದ ದೇಗುಲಗಳ 
ಆಧೀನ ಳೆ ನಟ್ಟ ಭೂನಿ: ಗಳೇ ಅವರಿಗೆ 

ಇಸಸಾ ನೆ ಅವರ ಖಚ೯ನೆ ವೆಚ್ಚಗಳ 
RE ವಿಶ್ವಸಂಸ್ಥೆಯ ರೆಡ್‌ಕ್ರಾಸ್‌ 
ಮತ್ತು ಆರೋಗ್ಯ ಸಂಸ್ಥೆಗಳಿಂದ ವಿಭಾ 
ಯಿ: ಸಲ್ಪ ಡುತ್ತದೆ, ಉಳಿದ ಭಾಗವನ್ನು 
ಟ್‌ ಸ್ತ್ರ ೦೬ ಸಂಪ:ದನೆಯಿ:ಂದ ಭರಿಸಿ 
ಕೊಳ್ಳ ಜಿಕ: , ಅವರು ನುರಿತ ನೇಕಾರ 
ಸ್‌ ಕಂಚು, ಕುಂಭಕಲೈ ಮರ 
ಮತ್ತು ಎಲುಬುಗಳಲ್ಲಿ ಕಲಾಕುಸುರಿನ 
ಎಸ್ತುಗಳನ್ನು ತಯಾರಿಸುವ ಅನುಭವಿ 
ಕುಶಲ ಕರ್ಮಿಗಳೆಂದೂ ಬಹುಕಾಲದಿಂದ 
ಲೇ ಖ್ಯಾತರಾಗಿದ್ದಾರೆ. ಹಗಲುಹೊತ್ತು, 
ಅವರ ಮನೆಗಳೇ ಅವರ ಕಾರ್ಯಾಗಾರ 
ಗಳಾಗುತ್ತನೆ. ಪ್ರತಿದಿನ ಅನೇಕ ಜನರು 
ಏನಾದರೂ ಕೊಂಡುಕೊಳ್ಳ ಲೆಂದೊ ಅಥ 
ವಾ ನೋಡಲೆಂದೊ ಫಂ ಬರುತ್ತಿರು 
ಶ್ತೂರಿ, ಬಹುತೇಕ ಕುಶಲಕರ್ಮಿ 
ಗಳು ಮತ್ತು ಅವರ ಕುಟುಂಬಗಳವರು 
ಎರೌನವಾಗಿ ಕಾರ್ಯವರಾಡುತ್ತಿರುತ್ತಾರೆ. 
ಅವರೆಲ್ಲ ಬಹಳಷ್ಟು ಅಂಕೆಗೊಳಪಟ್ಟಿ 
ವರ. 

ಕಳೆದ 18 ವರ್ಷಗಳಲ್ಲಿ 86,000 
ಕ್ಕೂ ಹೆಚ್ಚು ಜನ ಬಬೇಟಯನ್ನರು 
ಚೀಣಿ ಜನತಾ ಗಣರಾಜ್ಯದಿಂದ ಓಡಿ 
ಬಂಲು-ಚೀಣಿ ಅಧಿಕಾರಿಗಳು ಈ ಜನರ 
ಜನಾಂಗೀಯ ಘನತೆಯ ತೇಜೋವಧೆ 
ನಡೆಸಲು ಮತ್ತುಟಬೇಟಯನರಿಗೆ ಸಹಜ 
ವಾದುದೆಲ್ಲವನ್ನಿ ನಾಶಪಡಿಸಲು ಉದ್ದೇಶ 
ಪೂರ್ವಕವಾಗಿ ಪ್ರಯತ್ನಿಸಿದುದೇ ಮುಖ್ಯ 
ಕಾರಣವಾಗಿದೆ. 1969ರಲ್ಲಿ ನಡೆದ ವ್ಯಾ 
ಪಕ ಸ್ವರೂಪದ ದಂಗೆಯ ನಂತರ ವಶೇ 
ಸತಃ ಈ ಜನರ ಸ್ಥಿತಿಗತಿ ತೀರ ಅಸಹ 
ನೀಯಗೊಂಡಿತ್ಯು ಮತ್ತು ಒಂದೊಂದು 
ಪ್ರದೇಶದ ಜನರೂ ದಂಗೆ ಏಿಳುವಸ್ಟರ 
ಮಟ್ಟಿಗೆ ಬಂಡಾಯವು ಬೆಳೆಯಿತು, ಚೀಣಿ 
ಸೈನಿಕರು 


ಅವರ ಪತಿಗಳಿಂದ ಮತ್ತು ಮಕ್ಕಳನ್ನು 


ಶಾಪ ಹಾವ, AE ನೂರಾ ಸರಾ ಟನ SEES ES ASE ET EEN ETc CTE 





ಮಾಸಿಕ 
ಮರುಸಾವತಿ 
ಯೋಜನೆ 





ರಿಜಿಸ್ಟರ್ಡ್‌ ಅಫೀಲು: ಉಡುಪಿ 





ಸ್ನೇಹ ನಿಶ್ವಾಸ ನಮ್ಮ ಪರಂಪರೆ 


3 ಕಾರ್ಪೊರೇಷನ್‌ 


10 ವರ್ನಗಳವರೆಗೆ ಪ್ರತಿ ಸ 
ರೂ, 100 ರಂತೆ ಕ್ರ ನಹ ಹಣ 
ಡಿಪಾಸಿರ೯ ಮಾಡುತ್ತಾ ಬಂದಲ್ಲಿ 
ಅನಂತರದ ಹತ್ತು ವರ್ಷಗಳಲ್ಲಿ 
ಪ್ರತಿ ತಿಂಗಳು ರೂ. 205 ರಂತೆ 


ನೀವು ಪಡೆಯಬಹುದು. 


ಬ್ಯಾಂಕ್‌ ವಿಮಿಟಿಡ್‌ 


ಅಡಳಿತ ಆಫೀಸು: ಮಂಗಳೂರು 


maa-CBL~-241 





7 


ಟಜೇಟನ ಗೃಹಿಣಿಯರನ್ನು 


ರು ಪುತ್ರರು, 


ಪೂಲಕರಿಂದ ಪ್ರತ್ಕೇಕಗೊಳಿಸಿದರು. 
ಒತ್ತಾಯದ ಶ್ರಮವನ್ನು ಜಾರಿಗೆ ತರಲಾ 
ಯಿತು ಓಜೇಟನ ಯುವಜನರನ್ನು 
ಮತ್ತು ಮಹಿಳೆಯರನ್ನು ಚೀಣದ ಒಳ 
ಪ್ರದೇಶಗಳ ಕಡೆಗೆ ಅಧ್ಲಿಯ ಸಳೀಯ 
ಜನರಲ್ಲಿ ವಿಲೀನಗೊಳ್ಳು ವುದಕ್ಕಾಗಿ ಬಲಾ 
ಶ್ಛಾಂದಿಂದ ಸಾಗಿಸಲಾಯಿತು. ಮಾತ್ರ 
ವಲ್ಲದೆ, ಪ್ರತಿಯಾಗಿ ಓಬೆಟ್ಟಿಗೆ ಬಂದ- 
ಚಿಣಿಯರು ಬಜೇಟಯನ್ನರನ್ನುಮದುವೆ 
ಯತಾಗಬೇಕೆಂದು ಬಲವಂಶಪಡಿಸಲಾಯಿ: 
ತು, 1951ರ ಶಾಂತಿ ಒಪ್ಪಂದದಲ್ಲಿ 
ಹೇಳಲಾದಂತೆ ಸ್ಥಳೀಯ ಅಡಳಿತ ವ್ಶವ 
ಹಾರಗಳಲ್ಲಿ ಓಬೆಟಿಯನ್‌ರು ಸಮನಾಗಿ 
ಭಾಗವಹಿಸುವುದಕ್ಕೆ ಎಳ್ಳಷ್ಟೂ ಅವಕಾಶ 
ನೀಡಲಿಲ್ಲ ಮತ್ತು ಟಬೆಟ್‌ ಭಾಷಾ ಶಾಲೆ 
ಗಳನ್ನೆಲ್ಲ ಮುಚ್ಛೆಬಿಡಲಾಯಿತು, ಟಜೇ 
ಟನ ಫುಸ್ತಕಗಳಿಗೆ ಬದಲು ಪೂರ್ಣವಾಗಿ 
ಚಿಣೀ ಪುಸ್ತಕಗಳನ್ನೇ ಜಾರಿಗೆ ತರಲಾ 
ಯಿತು, ಮತ್ತ ಅನೇಕ ಪುರಾತನ 
ಸನ್ಯಾಸಿ ವ:ಠಗಳನ್ನು ನೆಲಸಮಗೊಳಿಸ 
ಲಾಯಿತು ಇಲ್ಲವೆ ಮಿಲಿಟರಿ ಆಯುಧ: 
ಶಾಲೆಗಳನ್ನಾಗಿ ಪರಿವರ್ತಿಸಲಾಯಿತು, 
ರಾಹ್ಮೀಯ ಮನೋಭಾವವನ್ನು ಬಲ” 
ಪಡಿಸುವಲ್ಲಿ ಹಾಗೂ ಓಬೇಟಿನ ಸಾಂಸ್ಕೃ 
ತಿಕ ಪರಂಪರೆಯನ್ನು ರಕ್ಷಿಸಿಟ್ಟುಕೊಳ್ಳು. 
ವಿ ಓಬೇಟನ ಯುವ ಬುದ್ಧಿ ಜೀವಿಗಳು 
ಸಕ್ರಿಯ ಪಾತ್ರವನ್ನು ನಿರ್ವಹಿಸುತ್ತಿದ್ದಾ 
ಕೆ, ಇರತದ ಸಹಾಯದಿಂದ ಬಜೇಟ್‌ 
ನಾಟಕ ಕಂಪೆನಿಗಳತ್ನೂ ಬಜೇಟ್‌ ಕಲಾ 
ಮ್ಯೂಸಿಯವುು ಗಳನ್ನೂ ಸ್ಥಾ ಫಿಸುತ್ತಿ 
ಜಟ್ಟ ನೇಪಾಳದ ಸಹಕಾರಿ ಗ ಸ ಕ 
ಕುಶಲ ವಸ್ತುಗಳ ಕೇಂದ್ರಗಳನ್ನು ತ 
ನ್ಯವಾಗಿ ಬಜಬೇಟಬನ ಕುಶಲಕರ್ಮಿಗಳು 
ಗೆದ್ದುಕೊ ೦ಡಿದ್ದಾರೆಂದು ಹೇಳಬಹುದು. 
ನೇಪಾಳಿ ಇಲ್ಲವೆ ಭಾರತೀಯ ವಿಶ್ವವಿದ್ಯಾ 
ಲಯಗಳಲ್ಲಿ ವ್ಯಾಸಂಗಮಾಡುತ್ತಿ ರುವ 
ತರುಣ ಓಬೇಓಯ ನರಿಗೆ ಆರ್ಥಿಕ ಸಹಾ 
ಯವನ್ನೂ ನೀಡಲಾಗುತ್ತಿದೆ. 
ಖಿನ್ನವದನರಾಗಿಯೇ ನಾವು ಟಜಬೆಟ 
ಯನ್ನರ ಶಿಬಿರಗಳಿಂದ ಕಠಮಂಡುವಿಗೆ 
ಹೆೊರಟಿವುು ಪೀಕಿಂಗ” ಅಧಿಪತಿಗಳ 
ಬಯಕೆಯಂತೆ ವಿದೇಶದಲ್ಲಿರಲು ಒತ್ತಾ, 
ಯಿಸಲ್ಪಟ್ಟ ಈ ಅಭಿನತಾಶೀ ಜನತೆಯ 
ದುರದೃಷ್ಟದ ಬಗ್ಗೆ ನಮ್ಮಲ್ಲಿ ಉಮ್ಮಳಿಸಿ 
ಬಂದ ದುಃಖ-ವ್ಯಸನಗಳಿಂದ ಜಡವಾದ: 
ಭಾವನೆಗಳನ್ನು ನಾವು ಅಲ್ಲಿಂದ ಕೊಂಡು: 
ತಂದ ಅಮೂಲ್ಯ ಸುಂದರ ಕಲಾಕುಸು: 
ರಿನ ಕೃತಿಗಳು ಕೂಡ ಹಗುರಗೊಳಿಸಲಿಲ್ಲ, 


ರುುಕಾರಿ ರುಕಾರಿಯೇವ್‌.. 


ನಿಧನ 

ಮಂಗಳೂರು ಬಂದರದ ಪ್ರಸಿದ್ಧ 
ವ್ಯಾಪಾರಿಗಳಲ್ಲೊಬ್ಬರಾದ ಪ್ರೀ! ಬಸ್ತಿ. 
ವೆಂಕಟೇಶ ತೆಣೈೈಯವರು ತಾ. 21ರಂದು: 
ಭವಂತಿಕೇರಿಯಲ್ಲಿರುವ ತಮ್ಮ ನಿವಾಸ: 
ದಲ್ಲಿ 64ನೇ ವರ್ಷ ಪ್ರಾಯದಲ್ಲಿ ಹೃದಯ; 
ಸ್ಕಂಭನದಿಂದ ದೈವಾಧೀನರಾದರು. ಇಬ್ಬ 
ಆರು ಮಂದಿ ಪುತ್ರಿಯರು 
ಧರ್ಮಪತ್ನಿ ಮತ್ತು ಅಪಾರ ಬಂಧುಮಿತ್ರ, 


ರನ್ನು ಅವರು ಅಗಲಿದ್ದಾರೆ. 


ರಾಕಾ ಬಂ ಟು 


ಪ್ರಭಾತ 


ಐ. ಟಿ. ಐ. ರೂಪಿಸಿದ 


ಹೊಸ ಜಔಲಿಫೋನ್‌ಗಳು 

'ಬೆಂಗಳೂರು ನಗರದ ಭಾರತೀಯ 
ಟ್ರೀಫೋನ" ಕಾರ್ಲ್ಬಾನೆಯಲ್ಲಿ ಹೊಸ 
ನಮೂನೆಯ ಟಿಲಿಫೋನ್‌ ವಿನ್ಫಾಸಗ 
ಳನ್ನು ರೂಪಿಸಲಾಗುತ್ತಿದೆ. ಈ ಕೊಸ 
ಬಗೆಯ ಟಲಿಫೋನ್‌ಗಳು ಉತ್ತಮ ಸೇವೆ 
ನೀಡಲಿವೆ. ಒಂದು ವತಾದರಿಯಲ್ಲಿ ಮುದ್ರಿ 
ತ ಸರ್ಕಿಓ” ಬೋರ್ಡಿನ ಮೇಲೆ ಎಲಾ 
ಅಂಗಭಾಗಗಳನ್ನು ಜೋಡಿಸಿದ್ದು ಟಿರಿ 
ಫೋನ್‌" ಉಪಕರಣದೊಳಗೆ ತಂತಿಗಳಿರ 
ದಂತೆ ಮಾಡಲು ಸಾಧ್ಯವಾಗಿವೆ. 

ಸುಮಧುರ ಧ್ವನಿ ನೀಡುವಂಥ ಟಿಲಿ 
ಫೋನ್‌ಗಳನ್ನು ರೂಪಿಸಲಾಗಿದೆ. ಒತ್ತು 
ಗುಂಡಿ ಟಿಲಿಫೋನ”, ಕೆಲವೇ ದಿನಗಳಲ್ಲಿ 
ಬಳಕೆಗೆ ಬರಲಿದ್ದು, ಇದರಲ್ಲಿ ಡಯಲ್‌ 
ಬದಲು ಗುಂಡಿ ಒತ್ತಿ ತಮಗೆ ಬೇಕಾದ 
ನಂಬರನ್ನು ಪಡೆಯುವ ಸೌಲಭ್ಯವಿರು 
ವುದು. ರಕ್ಮಣಾ ಇಲಾಖೆಗೆ ಅಗತ್ಯವಾದ 
ಸುಲಭವಾಗಿ ತಿರುಗುವ ಬೆಲಿಫೋನ”ಗ 
ಳನ್ನು ರೂಪಿಸಲಾಗಿದೆ, ಸ್ವಯಂ ಉತ್ತರ 
- ನೀಡುವ ಬೆಲಿಫೋನಿ್‌, ಸ್ವಯಂಚಾಲಿತ 
ಟಿೀಫೋನ”, ಗಟ್ಟಿಯಾಗಿ ವತಾತನೂಡ 
ಲು ಸಾಧ್ಯವಿರುವ ಟಿಲಿಫೋನ್‌ ಇತ್ಯಾದಿ 
ಗಳು ರಚನೆಯ ಕೊನೆಯ ಹಂತಗಳನ್ಲೆವೆ, 
ಹೆಚ್ಚು ಕಾರ್ಯಭಾರವಿರುವವರಿಗೆ ಅಂದ 
ಕೆ ವೈದ್ಮರು ಇತ್ಯಾದಿಗಳಿಗೆ ಸ್ವಯಂ 
ಉತ್ತರನೀಡುವ ಬೆಲಿಫೋನ್‌ ಒಂದು 
ವ೦ಂದಾನಃ ತಾವು ಕರೆದ ನಂಬರಿನಿಂದ 
ಪ್ರತ್ಯುತ್ತರ ಬಾರದಿದ್ದ ಸಂದರ್ಭಗಳಲ್ಲಿ 
ಟೆಲಿಫೋನ್‌" ಕರೆಯನನ್ನು ದಾಖಲುವರಾಡಿ 


ಡಲು, ದಾಖಲುಮಾಡಿದ ಸಂದೇಶವನ್ನು 


ಕರೆನೀಡಿದವರಿಗೆ ತಿಳಿಸಲು, ಇದು ಸಹಾ 
ಯವತಾಡುತ್ತದೆ, ಆಗಾಗ್ಗೆ ಬಳಸುವ 
ನಂಬರುಗಳನ್ನು ಸುಲಭವಾಗಿ ಪಡೆಯು 
ವುದರಲ್ಲಿ ಸ್ವಯಂಚಾಲಿತ ಡಯಲ್‌ ಟಿಲಿ 
ಫೋನ" ನೆರವಾಗುವುದು. 
ಸೂಕ್ಷ್ಮತರಂಗರೇಡಿಯೊ ಉಪಕರಣ 
ಕ್ಷೇತ್ರದಲ್ಲ ಹೆಚ್ಚಿನ ಸಂಶೋಧನೆ ನಡೆ 
ದಿದ, ಕೆಲವು ವರ್ಷಗಳಲ್ಲಿ ಭಾರತದ 
ಕೆಲವು ನಗರಗಳ ನಡುವೆ ಸೂಕ್ಷ್ಮಶರಂಗ 
ಬೌಕಟ್ಟನ ಸಂಪರ್ಕಸೌಲಭ್ಯ ಲಭ್ಯ 
ವಾಗಲಿದೆ. 900 ಟಿಲಿಫೋನ" ಸಂಭಾ 
ಷಣೆಗಳನ್ನು ಏಕಕಾಲದಲ್ಲಿ ನಡೆಸಲು 
ಸಾಧ್ಯಗೊಳಿಸುವಂಥ ಸಲಕರಣೆಯೊಂ 
ದನ್ನು ಐ, ಬ. ಐ, ಇಂಜಿನಿಯರುಗಳು 
ಕಂಡುಹಿಡಿದಿದ್ದಾರೆ. ಇಂತಹ ಸಲಕರಣೆ 
ಯನ್ನು ಪೂನಾ ಮತ್ತು ಸಿಕಂದರಾಬಾದ್‌ 
ಗಳ ನಡುವೆ ಆಳನಡಿಸಲಾಗಿದೆ. ಸಲ 
ಕರಣೆಯ ಸಾಮರ್ಥ್ಯವನ್ನು ದ್ವಿಗುಣ 
ಗೊಳಿಸಲು ಇಂಜಿನೀಯರುಗಳು ಪ್ರಯ 
- ಕ್ನಿಸುತ್ತಿದ್ದಾರೆ, ರೈಲ್ವೆ ಇಲಾಖೆ ಮತ್ತು 
ವಿದ್ಯುಚ್ಛಕ್ತಿ ಮಂಡಳಿಗಳಿಗೆ ವಿದು ಚ್ಛಕ್ತಿ 
ವಿತರಣೆಯನ್ನು ನಿಯಂತ್ರಣಗೊಳಿಸಲು 


ನೆರವಾಗುವ ದೂತನಿಯಂತ್ರಣ ಸಲಕರ: 


ಣೆಯನ್ನು ಐ, ಓ. ಐ. ಪೂರೈಸುತ್ತಿದೆ, 
ಡೆಹರಾಡೂನ್‌ ಉಪಗ್ರಹ ಭೂ-ಕೇಂದ್ರ 
2 ಕೈ ಅಗತ್ಯವಾದ ವಿಶೇಷ ಬ್ರಾನ್‌ ಮಿಷನ್‌ 
ಉಸಕರಣ ಇದೀಗ ಸಿದ್ದವಾಗಿದೆ, 50- 
ಲೈನ್‌ ಸಾಮರ್ಥ್ಯದ ಇಲೆಕ್ಟ್ರಾನಿಕ್‌ ಎಕ್ಸ್‌ 
ಜೇಂಜ"” ವಿನ್ಯಾಸ ಸಿದ್ದ ವಾಗಿದ್ದ ಕೆಲವು 
ದಿನಗಳಲ್ಲಿ ಪಾಲಾ ಇ ಟೀನಲ್ಲ ಇದರ ಉತ್ಪಾ 
ದನೆಯನ್ನು ಕೆ ಗೊಳ್ಳ ಲಾಗುವುದು.ಕೆಲಫೆ 
ಉಪಕರಣಗಳು ಮತ್ತು ಬಿಡಿಭಾಗಗಳಿಗೆ 
ಅಗತ್ಯವಾದ ವಸ್ತುಗಳನ್ನು ಬಿಟ್ಟರೆ ಸ್ವದೇ 


ಪ್ರಭಾತ 


ಶೀ ವಸ್ತುಗಳನ್ನೇ ಐ. ಓಟ. ಐ, ಉತ್ಪನ್ನ 
ಗಳಲ್ಲಿ ಬಳಸಲಾಗುತ್ತಿದೆ. 
ನಂತರದಲ್ಲಿ ಸರ್ಕಾರಿ ಕ್ಷೇತ್ರದ ಮೊತ್ತ 
ಮೊದಲಿಗೆ ಸ್ಥಾಪನೆಯಾದ ಕಾರ್ಹಾನೆ 
ವಿದೇಶೀ ನೆರವಿಲ್ಲದೆ ಬೆಳೆಯುವ ಇತರ 
ಕಾರಾನೆಗಳ ಸ್ಥಾ ಸನೆಗೆ ಕಾರಣವಾಗಿದೆ, 
ಹದಿನೇಳು ಸಹಸ್ರ ಕಾರ್ಮಿಕರು 
ಬೆಂಗಳೂಣು ಗ್‌ ನಾಲ್ಕು 
ವಿಭಾಗಗಳಿದ್ದು, ಇವುಗಳಲ್ಲಿ 17,000 
ಮಂದಿ ಕಾವಿ:೯ಕರಿದ್ದಾರೆ ಕ ಕ:ಖಾನೆ 
ಪ್ರತಿವರ್ಷ 15,000 ಲೈನ್‌ ಸಾಮರ್ಥ್ಯದ 
ಸ್ಪ್ರಾಗೇಂ" ನಮೂನೆಯ ಸ್ವಯಂಚಾಲಿತ 
ಟಿಲಿಫೋನ್‌ ಎಕ್ಸ್‌ ಚೇಂಜ"ಗಳನ್ನು 
1,00,000 ಲೈನ್‌ ಈ ರ್ಥ್ಯದ ಕ್ರಾಸ್‌ 
ಇರ್‌ ನಮೂನೆಯ ಸ್ಮಯ: ಚಾಲಿತ 
ಎಕ್ಸ್‌ ಚೇಂಜ್‌ಗಳನ್ನು ತಯಾರಿಸುತ್ತಿದೆ 
ಇದಲ್ಲದೆ 2,50,000 ಟಿಲಿಫೊ'ನ" ಉಪ 
ಕಂಣಗಳನ್ನು ಮತ್ತು ವಿವಿಧ ನಮೂ 
ನೆಯ ದೂರಸಂಪರ್ಕದ ಬ್ರಾನಕವಿಂಸನಃ 
ಉಪಕರಣಗಳನ್ನು ತಯಾರಿಸುತ್ತದೆ; 


——— 


ಮುಂಬಯಿಯಲ್ಲಿ 
ಕನ್ನಡ ಕಥಾಸ್ಪರ್ಧೆ 


ಮೂಂಬಯಿೀಯ “ಪ್ರೇಕ್ಷಕ” ಕನ್ನಡ ಮಾಸಿ 
ಕದ ಸಂಪಾದಕ ಈ! ಎ, ಸಿ, ಕುಂದರ್‌ರವರಂ 
ಹೀಗೆ ಬರೆಯುತ್ತಾರೆ: 

*“ ಉದಯೋನ್ಮುಖ ಕನ್ನಡ ಲೇಖಕರನ್ನು 
ಬೆಳಕಿಗೆ ತರುವ ಉದ್ದೇಶದಿಂಬ “ಕಥಾಸ್ಪರ್ಧೆ” 
ಯೊಂದನ್ನು ನಾವು ಏರ್ಪಡಿಸಿದ್ದೇನೆ, ಭಾಗ 


ಸ್ವಾ ಜಾ ) 


ವಹಿಸಲಿಚ್ಛಿಸುವ ಲೇಖಕಬಂಧುಗಳು ತಮ್ಮ 


ಕಥೆಗಳನ್ನು ಕಳುಹಿಸಿ ಈ ಸ್ಪರ್ಧೆಯಲ್ಲಿ ಭಾಗ 

ವಹಿಸಬೇಕಾಗಿ ವಿನಂತಿ, ಹೆಚ್ಚಿನ ವರಾಹಿತಿಗೆ 

ಬರೆಯಿರಿ; “ಪ್ರೇಕ್ಷಕ, 15/10, ಕಾರವಾರ್‌ 

ಸ್ಟ್ರೀಟ್‌; ಬೆಲ್ಲಾರ್ಡ್‌ ಎಸ್ಟೇಟ್‌, ಮುಂಬಯಿ- 
೧೧ ಬ 

400038”, —— 








ESTD: 1906 | 


ಬೀಡಿಗಳಲ್ಲಿ 


ಬಂಟ 


ಶು ಓಟಿಯಿಂದ 
ಕೊಬ್ಬು ತಯಾರಿಕೆ 
ಮಾವಿನಹಣ್ಣಿನ ಒಣಗಿದ ಓಟಿಯಿಂದ 
ಕೊಬ್ಬನ್ನು ನದೆಯಬಹುದೆಂಬ ಅಂಶ 
ಅನಂತಪುರದ ತೈಲತಾಂತ್ರಿಕ ಸಂಶೊಃ 
ಧನಾ ಸಂಸ್ಥೆ ನಡೆಸಿದ ಪ್ರಯೋಗಗಳಿಂದ 
ತಿಳಿದುಬಂದಿದೆ. ಈಗ ವತಾವಿನ ಓಟಿ 
ಯನ್ನು ಬಿಸಾಡಲಾಗುತ್ತಿದೆ. ವರ್ಷಕ್ಕೆ 
ಆರು ಲಕ್ಷ ಟನ್‌ ವತಾವಿನ ಓಟಿಯನ್ನು 
ಸಂಗ್ರಹಿಸಬಹ:ದೆಂದು ಅಂಬಾಜುವತಾಡ 
ಲಾಗಿದೆ. ಈ ಓಟಿಯಿಂದ 80 ಕೋಟ 
ರೂಪಾಯಿ ಬೆಲೆಯ 50 ಸಹಸ್ರ ಟನ್‌ 
ಕೊಬ್ಬನ್ನು ಡೆಯಬಹ:ದು ಈ ಕೊಬ 
ನ್ನು ಸಾಬೂನು ತಯಾರಿಕೆಯಲ್ಲಿ ಬಳ 
ಸುವ ಅಮದು ವತಾಡಿಕೊಂಡ ಚರಬಿಯ 
ಬದಲು ಬಳಸಬಹುದಾಗಿದೆ. ವತಾವಿನ 


ಓಟೆಯ ಕೊಬ್ಬಿನಿಂದ ಸ್ವಾದಿಷ್ನ ಕೊಬ್ಬನ್ನು 


ಪಡೆಯುವ ಸಾಧ್ಯತೆಯಿದೆ, 





ತ್ರಾಸರಹಿತ 
ಸುಖಪ್ರಯಾಣದ ವ್ಯವಸ್ಥೆ 
ನಿನಯಶೀಲ 


ನಿಬಂಧಿವರ್ಗದ 


ರೆ 


ಸೇಥಿ 


ಸಮಯಕ್ಕೆ ಸರಿಯಾಗಿ ಸರ್ವೀಸುಗಳ ಓಡಾಟ 
ನಿರ್ದಿಷ್ಟ ಸಮಯಕ್ಕೆ ತಲಪಿಸುವ ಪ್ರಯತ್ನ 
—ಇವು ನಮ್ಮ ಸಾರಿಗಾ ಸಂಸ್ಥೆಯ ವೈಶಿಷ್ಠ್ಯ. 


x 
ಕಳೆದ ನಾಲ್ಕು ದಶಕಗಳಲ್ಲಿ 


ತಾವಿತ್ತ ಪ್ರೋತ್ಸಾಹ, 


ಸಾರಿಗಾಸೇವೆಯಲ್ಲಿ 


ನೀಡಿರುವುದು ಉತ್ಸಾಹ 


ಮುಂದಕ್ಕೂ ದೊರೆಯಲಿ ತಮ್ಮ ಸಹಕಾರ. 


ಬೆಲಿಫೋನ್‌ : 
41 64, 





ದಿ ಕಂಬ್ಯಾಂಡ್‌ ಬುಕ್ಕಿಂಗ್‌ ಏಜನ್ಸಿ, 


ಮಂಗಳೂರು-575001, 


ತಾ, 1-9-1974 


ಮಂಗಳೂರು 


ಅಲ. 
ಬೀಡಿಗಳು 


ಬೀಡಿಗಳೆಂದು ಹೆಸರು ಪಡೆದಿವೆ, 
ತಯಾರಕರು: 


P.V.S. Beedies (0) Ltd. 
MANGALORE—3- 
DS ERED) Ft TES QT 














ಎಸ್‌ 


ಅತ್ಯುತ್ತಮ 


RES ಜಾ 

1973ರಲ್ಲಿ ಜಪಾನಿನ ಲ್ಯ 8124 ವಿ:ಲಿ 
ಯ ಹೊಸ ಕೆಲಸಗಳಿದ್ದುವ,್ನ ಇದುಹಿಂ 
ದಿನ ವರ್ಷಕ್ಕಿಂತ ಶೇಕಡಾ 82:7ರಷ್ಟು 
ಹೆಚ್ಚಾಗಿತ್ತು. ಕೆಲಸ ಬೇಡ:ವವರ ಸಂಖ್ಯೆ 
೫,846,000 ಆಗಿತ್ತು. ಇದು ಹಿಂದಿನ 
ವರ್ಷಕ್ಕಿಂತ ಶೇಕಡಾ 7:4ರನ್ಟು ಕಡಿಗೆ 
ಯಾಗಿದೆ. ಪದವೀಧರರಲ್ಲದ ಕೆಲಸಗಾರ 
ರಿಗೆ ಕೆಲಸವು 2:14 ಪ್ರಮಾಣದಲ್ಲಿ 
ಇತ್ತು, 1972ರಲ್ಲಿ ಈ ಎಣಿಕೆಯ: 1ಕ್ಕೆ 
ರ1ರಷ್ಟಿತ್ತು. ಇದು ಸಮೀಕ್ಷೆ ತೊಡಗಿದ 
1948: ನೇ ವರ್ಷದಿಂದಲೇ ಅತ್ಯಂತ ಅಧಿಕ 
ವಾದದ್ದು ಎಂದು ತಿಳಿದುಬಂದಿದೆ 1974 
ರ ಆರ್ಥಿಕ ಕಳನಳದ ಸ್ಥಿತಿಯಿಂದಾಗಿ 
1978ರ ಕಡೆಯ ಕಿಕಿಗಳ:ಗಳಲ್ಲಿ ಇಂತಹ 
ಕೆಲಸಗಾರರ ಬೇಡಿಕೆ ತಗ್ಗಿತ್ತು. ಈಗಿನ 
ವರ್ತವತಾನದಂಕೆ ಇಂ ಇನ್ನಷ್ಟು ಕಡಿಮೆ 
ಯಾಗಿ ಮುದಿ ಕೆಲಸಗಾರರಿಗೂ ಭಾಗಶಃ 
ಕೆಲಸವತಾಡುವವರಿಗೂ ಕುಶಲರಾಗದಿರು 
ವವರಿಗೂ ಬೇಡಿಕೆ ತಗ್ಗಿದೆ, ಆದರೆ ಪದವೀ 
ಥರರಿಗೆ ಬೇಡಿಕೆ ತಗ್ಗಿಲ್ಲ. 


ಸ್ವಾತಂತ್ರ್ಯ ಹೋರಾಟಗಾರರಿಗೆ 
ವಿಶ್ರಾಂತಿ ವೇತನ 

೫ ಸ್ಮಾತಂತ್ರ್ಯ ಹೋರಾಟಗಾರರ 
ವಿಶ್ರಾಂತಿವೇತನ ಯೋಜನೆಯಲ್ಲಿ ಈ 
ವರಿಗೆ 8ರ ಮಂದಿಗೆ ವಿಶ್ಯಾಂಕಿವೇಶನಗ 
ಳನ್ನು ಮಂಜೂರುವತಾಡಲಾಗಿದೆ, 

* ಈ ಯೋಜನೆಯಲ್ಲಿ ಜೀವಂತರಾಗಿ 
ರುವ ಸ್ವಾತಂತ್ರ್ಯ ಹೋರಾಟಗಾರರು 
ಹಾಗೂ ದಿವಂಗತರಾದ ಸ್ವಾತಂತ್ರ್ಯ 
ಹೋರಾಟಗಾರರ ಅವಲಂಬಿತರಿಗೆ ನಿಶ್ರ್ರಂ 
ತಿನೇತನ ಸೌಲಭ್ಯಗಳನ್ನು ಒದಗಿಸಲಾ 
ಗುತ್ತಿ ಡೆ 

ನ ಜೀವಂತನಾಗಿರುವ ಸ್ವಾ ತಂತ ತ್ರ್ಯ. 
ಹೋರಾಟಗಾರರಿಗೆ ನೀಡುವ ಕನಿನ್ಮ 
ವಿಶ್ರಾಂತಿನೇಶನ ಮೊತ್ತ ತಿಂಗಳಿಗೆ 200: 
ರೂ.ಗಳು, 

* ದಿವಂಗತರಾಗಿರುವವರ ಅವಲಂಬಿ: 
ತರಿಗೆ ನೀಡುವ ಕನಿಷ್ಕ ವಿಶ್ರಾಂತಿವೇಶನ 
ತಿಂಗಳಿಗೆ 100 ರೂ.ಗಳಿದು ಕುಟಂಬ 
ದಲ್ಲಿ ತಾಯಿ, ತಂದೆ, ಹೆಂಡತಿ ವಿವಾಹಿತ 
ಹೆಣ್ಣುಮಕ್ಕಳು ಮತ್ತು ಕೆಲವು ಸಂದರ್ಭ 
ಗಳಲ್ಲಿ ಗಂಡುಮಕ್ಕಳು ಸೇರುವರು. 

* ಕುಟುಂಬ ವಿಶ್ರಾಂತಿ ವೇತನದಲ್ಲಿ 
ಪ್ರತಿ ಅನಿವಾಹಿತ ಹೆಣ್ಣು ಮಗಳಿಗೆ ಕನಿಷ್ಠ 
50 6ೂ.ಗಳಿಂದ 200, ವರೆಗೆ ದೊರಿ. 
ಯುವುದು, 


1-90-1974 
‘ಶೀ! ಬಸಪ್ಪ ದಾನಪ್ಪ 


1 





ಶ್ರೀ! ಬನನ್ಸ ದಾನಪ್ಪ ಜಸಿ ಅವರು 
1912ರ ಸೆಪ್ಟೆಂಬರ" 10ರಂದು ನಿಜಾ 
ಪುರ ಜಿಲ್ಲೆಯ ಸಾವಳಗಿಯಲ್ಲಿ ಜನಿಸಿ 
ದರು, . ವಿಜಾಪುರ ಸರ್ಕಾರಿ ಹೈಸ್ಕೂಲ್‌ 
ಮತ್ತು ರಾಜಾರಾ`ರ್‌ ಕಾಲೇಜುಗಳಲ್ಲಿ 
ಅಧ್ಯಯನಮಾಡಿದರು. ಬಳಿಕ ಕೊಲ್ಲಾ , 
ಪುರದ ಸಕ್‌ ಕಾಲೇಜಿನಿಂದ ಎಲ್‌, 
ಎಲ" ಬಿ. ಪಡೆದರು, 
ನಂತರ ಜವ:ಖಂಡಿಯಲ್ಲಿ ವಕೀಲಿ 
ವೃತ್ತಿಸನಿನ್ನು ಆರಂಭಿಸಿದರು. ಜಮಖಂಡಿ 
ಸಂಸಾನದ ಮಂತ್ರಿಗಳಾಗಿ ಮುಖಮಂತಿ 
ಐ ಸ J 
ಗಳಾಗಿ ಸೇವೆಸಲ್ಲಿಸಿದರು. 
ಶ್ರೀ! ಜತ್ತಿ ಅವರು ಮಂಂಬಯಿ ರಾಜ್ಯ 
ದ ವಿಧ:ನ:ಚಿಗೆ ಆಗಿನ ಮೈಸೂರು 
ರಾಜ್ಯ ವಿಲೀನ ಪ್ರದೇಶಗಳ ಪ್ರಶಿನಿಧಿಗ 
ಛಾಗಿ ಆಯ್ಕೆಗೊಂಡರು, ಬಳಿಕ ಮುಂ 
ಒಯಿ ರಾಜ್ಯದ ಮ ಖ್ಯಮೆ ನಿಂತ್ರಿ ತ್ರೀ! ಬ, 
ಜಿ, ಖೇರ್‌ ಅವರ ಪಾಲಿ ನಂಟ 
ಸ ಗತ ಸೇವೆಸಕ್ಕೆಸಿದ 
ಅವರು 3982ರಲ್ಲಿ ಖೇರ್‌" ಸಂಪುಟದಲ್ಲಿ 
ಆರೋಗ್ಯ ಮತ್ತು ಕಾರ್ಮಿಕ ಶಾಖೆಯ 
ಉಪಮುಂತ್ರಿಗಳಾದರು, 
ರಾಜ್ಯಗಳ ಪುನಂ"ಫಟಿನೆಯ ಬಳಿಕ 


PRABHAT — MANGALORE 


ಸದಸ್ಯರಾದರು, ಇವರು ಭೂಸುಧಾಣಣಾ 
ಸವಿ:ತಿಯ ಅಧ್ಯಕ್ಟ ಗಿದ್ದ ರು 19058.629 
ವರೆಗೆ ಅನರು ರಾಜ್ಯದ ಮೆಃಖ್ಯಮಂತ್ರಿಗ 
ಳಾದರು, 1982-67ರ ಅವಧಿಗಾಗಿ 
ಅವರ ಜನ:ಖಂಡಿ ವುಕದಾರ ಕ್ಷೇತ್ರ 
ದಿಂದ ವಿಧಾನಸಭೆಗೆ ಪುನಃ ಚುನಾಯಿತ 
ರಾದರಃ, ಅನಂತರ ಅವರು 18962. 
65ರ ನ *ಗೆ ರಾಜೃ ದಹಣಕಾಸು ಮಂತ್ರಿ 
en 1066- -07ರಲ್ಲ ಅಹಾರ 
ವುಂತ್ರಿಗಳಾಗಿಯೂ  ಸೇನೆಸಿಸಿದರು. 
1968 ಅಕ್ಟೋಬರ್‌ 14ರಂದು ಅವರು 
ಪೂಂಡಿಚೆಲಯ ಲೆಫ್ಬಿನೆಂಟ” ಗವರ್ನರ 
ಆಗಿ ನೇವುಕಗೊಂಡರು. 1972 ನವೆಂ 
ಬಂ" 8ರಂದು ಒರಿಸ್ಸಾದ ರಾಜ್ಯಪಾಲ 


ಕಿ 
ರಾದರು. 1974ರ ಆಗಸ 20ರಂದು 
ಉನರಾಸ್ಟ್ರ ಪತಿ ಹುರಿಗೆ ಸ್ಫರ್ಧಿಸೇವುದ 
೨ 


ಕ್ಕಾಗಿ ಈ ಹು ದಗೆ ರಾಜೀನಾಮೆ ನೀಡಿ 
ದರು, 


ಚಾರ್ಟರ್‌ಪ್ರದೂನ ಸಮಾರಂಭ 
ಮಂಗ್ಲೂಂ" ನೊರ ಇನ್ನಂ"ಪ್ಹಿಲ 
ಬಗೆ ಚಾರ್ಟಂ"ಪ್ರ ದಾನ ವತಾಡುವ 
ತ ಶಾ, 27ರಂದು ಸಾಯ:ಂ 
ಕಾಲ ವ:ಂಗಳೂರು ಹಿ, ವಿ ಎಸ್‌, ಕಲಾ 
ಕುಂಜದಲ್ಲ 318 ಜಿಲ್ಲೆಯ ಇನ್ನಂ" 
ವ್ಹೀಲ" ಅಧ್ಯಕ್ಷೆ ಶ್ರೀಮತಿ ಲಲಿತಾ ಸೀಶಾ 
ರಾನರ್‌ ಅವರಿಂದ ನಡೇಯಿ:ತು. ವಂಂಗೆ 
ಳೂರು ನೊರ್ತ್‌ ಇನ್ನರೌದ್ರೀಲ್‌ ಕ್ಲಬ್ಬಿನ 
ಪರವಾಗಿ ಆದರ ಅಧ್ಯಕ್ಷೆ ಶ್ರೀಮತಿ ಹೇವಂ 
ಲಕಾ ನಿ. ಬಾಳಿಗಾ ಅವರು ಚಾರ್ಟನ್ನೂ 
ಸ್ನೀಕರಿಸಿದರು. ಕೊಟೇರಿಯನಂಾದಎಂ. 
ವಿ, ಭಂಡಾರ್ಕಾರ್‌, ಡಾ|: ಪ್ರಭಾಕರ 
ರಾವ", ಬಿ ದಾಮೋದರಪ್ರಭು, ಕೆ, ಪಿ. 
ಗಣೇಶನ", ಲಾಯನ್‌" ಗವರ್ನರ್‌ ಎನಿ". 
ಶ್ರೀನಿವಾಸರಾನ್‌, ರೋಶನಿ ನಿಲಯದ 
ಒಲಿಂಡಾ ಪಿರೇಂಾ, ಮಂಗ್ಗೂರ್‌ ಎನ್‌ 
ಕ್ಲಬ್ಬಿನ ಅಧ್ಯಕ್ಷ ಶ್ರೀಮತಿ ಸುನೀತಾ ಆರ". 
ಪ್ರಭು ಮೊದಲಾದವರು ನೂತನ ಕ್ಲಬ್ಬಿಗೆ 


ಶ್ರೀ! ಜತ್ತಿಯವರು ರಾಜ್ಯದ ವಿಧಾನಸಭಾ ಶುಭಾಶಯಗಳನ್ನಿತ್ತಾ ಭಾಷಣವರಾಡಿದ 
ತ ಭಷ ಜು 
Tele: GOLDKING . ೫954: 1947 Phone: 3242 Res: 3272 


ಎ ಸಂದರ್ಶಿಸಿರಿ. _ 
ಬ್ಲೂಜಾಗರಾ ವಜ್ರಗಳಿಗೆ, ಆಧುನಿಕ ಫೇಶನಿನ ಚಿನ್ನಾಭರಣಗಳಿಗೆ ಹೆಸರಾಂತ 


ಎಸ್‌. ಎಲ್‌. ಶೇಟ್‌ ಡೈಮಂಡ್‌ ಹೌಸ್‌ 
ಸ್ಟೈನ್‌ ಲೆಸ್‌ ಸ್ಟೀಲು ಪಾತ್ರೆಗಳಿಗೂ ಮತ್ತು ಉಡುಗೊಕೆ ನಸ್ತುಗಳಿಗೂ 
ಅಶೋಕ ಸ್ಟೈನ್‌ಲೆಸ್‌ ಸ್ಪೀಲು ಸೆಂಟರ್‌ 


22282222222 


— ಎಲ್ಲಾ ತರದ ಫೊಟೋಗ್ರಾಫಿಕ್‌ ವಸ್ತುಗಳಿಗೆ ೭ 


ಐಡಿಯಲ್‌ ಫೊಟೋ 


ಹೌಸ್‌ pone: 3131 


ಆಗ್ಯಾ ಕೊಡಕ್‌, ಇಲ್‌ಫೋರ್ಡ್‌ ಗೆವರೀ ಮತ್ತು ಇ೭ದು ನಿಲ್ಮುಗಳ 
ಅಧಿಕೃತ ಮಾರಾಟಗಾರರು, 





ಕೆ. ಎಸ್‌. ರಾವ್‌ ರೋಡ”, ಹಂಪನಕಟ್ಟೆ, ಮಂಗೆಳೂರು-1 
ದಹದ ದಕ ದ ಕ ಕಾಷಾಹಾಹಹಣಾಹಹಣ ಕಾ) 


ತಾ 
| 
Hl 
| 
| 


ಸಡಾ 
ಹಾ 


ಹರಕ ಕಕತ 


ಗ್‌ ps 


ಕ 
Fe = 


VALUE AND SERVICE 


Have won the Sovereign Tiles and Terracotta 
their unparalleled reputation: 


Their buyers are their patrons, and that patronage 
has been won by long and economic service: 


‘Sovereign Tile Works, . 


Boloor;, Mangalore. (Il 


ಈ 
ಹಾ 


ಕಾಣ 


ಶ್‌ 


= 
— 


ನಾ 


ಟ್‌ 


A 


Printed at The Prabhat ತ ಇಮೋ ಸರಾ ಲ್ಲಾ: Edited and Published by K, 


I 


ರು, ಕ್ಲಬ್ಬಿನ ₹೦೧೯ ದರ್ಶಿನಿ ಶ್ರೀಮತಿ 
ಆಜೆಶೂ, ಬ ಕ್ಲಬ್ಬಿನ ಚಟ:ವಟಕೆಗಳ ವರದಿ 
ಯನ್ನೋದಿ, ಜಿಲ್ಲಾ ನೆರಿಸರಿಕಾರಕ್ಕೆ 
ಕ್ಲಬ್ಬು ಬಹುವಂ:ಖವಾದ ನೆರವಿತ್ತದರೆ 
ಕುರಿ ಉಲ್ಲೇಖಿಸಿದರು, ಕ್ಲಬ್ಬಿನ ವತಿ 
ಯಿಂದ ರೂ, 801/-ರ ಚೆಕ್ಕನ್ನು ಈ 
ಸಂದರ್ಭದಲ್ಲಿ ಜಿಲ್ಲಾ ನೆರೆಸರಿಹಾರ ಸಮಿ 


ತಿಯ ಕಾರ್ಯದರ್ಶಿಯವರಿಗೆ ಅರ್ಥಿಸ 
ಗ ಸ ಭನ ಎ ನ್ಟ 
ಲಾಗಿತ್ತು. ಅಂತರ್ರಾಷ್ಟ್ರೀಯ ಮಟ್ಟದ 


ಕೊಟರಿ ಮಹಿಳೆಯೇಗೆ ಸಂಬಂಧಿಸಿದ 
ಇನ್ನಂ"ನ್ಹಿ(ಲ" ಕ್ಲ ಬ್ರೊಂದು ಮಂಗಳೂ 
ರಲ್ಲಿ ತೆರೆಯಲ್ಪಡ;ಪುದ. ಇದು ಪ್ರಥಮ 
ಬಾರಿಂಕಾಗಿರುತ್ತದೆ. ಕೊನೆಯಲ್ಲಿ ಶ್ರೀಮತಿ 
ವತಾಯತಾಭಓ್‌ ಧನ್ಯವಾದಗಳನ್ನರ್ಫಿಸಿದ 
ಮೇಲೆ ಕ್ಲಬ್‌ ದವ£ಂದ "ಲವ್‌ ಇಸ್‌ 
ಬ್ರೈಂಡ್‌' ವಿಂಬ ಕನ್ನಡ ಪ್ರಹಸನಾಭಿ 
ನಯವಿತಶ್ತು, 

ಆಂತರ್‌ಕೇಂದ್ರ ಸಮ್ಮೇಳನ 

“ಶಿಸ್ತುಬದ್ದ ದ:ಡಿಮ್ಮೈ ಪ್ರಗತಿಪರ 
ವಿಧಾನಗಳಿಂದ ನವ್ಮ್ಮ ಕೃಸಿರಂಗವನತ್ನಿ 
ಉತ್ತಮಗೊಳಿಸಲು ಸಾಧ್ಯವಿದೆ. ಪ್ರ 
ರಂಗದಲ್ಲಿ ಅನುಭವಿಗಳು ಒಂದೆಡೆ ಸೇರಿ 
ತಮ್ಮ ಅನುಭವ ವಿನಿಮಯಮಾಠಲು 
ಅವಕಾಶ ನೀಡುವ ವಿಚಾರಕೇಂದ್ರಗಳು 
ಶ್ಲಾಘನೀಯ ಕೆಲಸವಕಾಡುತ್ತಿವೆ. ಪ್ರವಾ 
ಸೀ ವಿದೇಶೀಯರು ಈ ಬಗೆಗೆ ಒಳ್ಳೆಯ 
ಅಭಿಪ್ರಾಯ ನೀಡಿದ್ದಾರೆ? ಎಂಬುದಾಗಿ 
ಅಗೋಸ್ತು 81ರಂದು ವ:ಣಿಪಾಲ ಸಿಂಡಿ 
ಕೇಟ್‌ ಕೃಷಿ ಪ್ರಕಷ್ತಾನದ ಆಶ್ರಯದಲ್ಲಿ 
ಮಂಗಳೂರು ಕೇಂದ್ರ ಸಹಕಾರಿ ಬ್ಯಾಂ 
ಕಿನ ಸಭಾಭವನದಲ್ಲಿ ಜರಗಿದ ಕೃಷಿ 
ವಿಚಾರವಿನಿಮಯ ಕೇಂದ್ರಗಳ ತೃತೀಯ 
ಅಂತರ್‌ ಕೇಂದ್ರ ಸಮ್ಮೋಳನವನ್ನುಉದ್ದಾ 
ಬಸಿದ ಸಿಂಡಿಕೇಟ್‌ ಬ್ಯಾಂಕಿನ ಜಿಯ 
ಮ್ಮ್ಯಾನ” ಪ್ರೀ! ಕೆ, ಕೆ. ಪೈಯವರು 
ಹೇಳಿದ, ನೆರೆಬಾಥೆ ತಡೆಯಲು ದೀ 
ರ್ಫಾವಧಿ ಕಾರ್ಯಕ್ರಮ ಹಾಕಿಕೊಳ್ಳಲು 
ಸರೆಕಾರ ಹಾಗು ಸಂಬಂಧಿತರು ಯೋ 
ಚಿಸಬೇಕೆಂದೂ ಅವರು ಸಲಹೆಕೊಟ್ಟ 
ರುವರು. ಸಮಾರಂಭದ ಅಧ್ಯಕ್ಷತೆಯನ್ನು 
ಕೊರ್ಪೊರೇಶನ" ಬ್ಯಾಂಕಿನ ಅಧ್ಯಕ್ಷ 
ಶೀ ಎಂ. ಆರ್‌”. ಕಾಮತರು ವಹಿ 
ಸಿದ್ದರು 


ಉಚಿತ ಔಷಧ ವಿತರಣೆ 


ಮಂಗಳೂರಿನ ಪ್ರೀ ರಾಮಕೃಷ್ಣ 
ಧರ್ಮ ಔಸಧಾಲಯಂದಲ್ಲಿ ಕಳೆದ ಅಗೋ 
ಸ ತಿಂಗಳಲ್ಲಿ 2881 ಹಳೇ ರೋಗಿ 
ಗಳು ಮತ್ತು 501 ಹೊಸ ರೋಗಿಗಳು 


ಸೇರಿ ಒಟ್ಟು ತಿ382. ಮಂದಿಗೆ ಉಚಿತ 
ವಾಗಿ ಔಷಧಿಗಳನ್ನು ವಿಶರಣೆಮಾಡ 
ಲಾಗಿಡೆ, 


" 


ಕು 


8೯60. No. KRNL-8- 
ಚೋಮನ ದುಡಿ 
ಚಿತ್ರಕ್ಕೆ ಸ್ಥಳಗಳ ಆಯೆ 
ಕಟಪಾಡಿಯ ಶ್ರ ಳೆ. ಮಂದ್ದುಸುನರ್ಣ 
ಅವರು ಪ್ರಜ? ಫಿಲಂಸ್‌ ಲಾಂಛನದಡಿಯಲ್ಲಿ 
Seok ಡಾ| ಕೆ, ಶಿನರಾವಂ ಕಾರಂತರ 
“ಚೋನುನ ದುಡಿ ಕನ್ನಡ ಚಿತ್ರಕ್ಕಾಗಿ ಡಾ! 
ಕೆ, ಶಿವರಾನು ಕಾರಂತ್‌ ನಿರ್ದೇಶಕ, 
ಬಿ ವಿ. ಕಾರಂತ್‌ ಕೆಮರಾಮೇನ, | 
ರಾಮಚಂದ್ರ ಆವರು ಹರಿಹರಪುರ, ಕೊಪ್ಪ 
ತಿಂಗಳೆ, ಬೆಳ್ತಂಗಡಿ, ಬಂಗಾಡಿ, ಕಿಲ್ಲೂರು 
ಮತ್ತು ಫಿಲಾರ್‌ ಖಾನ ಮೊದಲಾದ ಪ್ರೇಕ್ಷಣೇ 
ಯೆ ಸ್ಥಳಗಳನ್ನು ಆಯಿಕೆಮಾಡಿರುವರು. 


ಕಾರ್ಕಳದ ಸವಿೂಪದ 'ಕುಕ್ಕುಂದೂರಿನಲ್ಲಿ 
ದುಡಿಬಾರಿಸುವವರಿಂದ ರೆಕಾರ್ಡುವಕಾಡಿಕೊಳ್ಳ 
ಲಾಯಿತು, 


ಇದೇ ಸಪ್ಟೆಂಬರೆ ತಿಂಗಳಾಂತ್ಯದಲ್ಲಿ 
ಚಿತ್ರೀಕರಣದ ಕಾರ್ಯಾರಂಭವಾಗಲಿದೆಯೆಂ 
ದು ತಿಳಿಯುತ್ತದೆ. 


OO 


ಉಡುಪಿಯ “ರಂಗಭೂಮಿ” 
ಯವರ ಕನ್ನಡ ಸಾಮಾಜಿಕ 
ನಾಟಕ ಲೇಖನಸ್ಪರ್ಧೆ 


“ರಂಗಭೂಮಿ? (ರಿ) ಉಡುಪಿ--ಆಇವರು 
ತನ್ನ ದಶವರಾನೋತ್ಸ ವದ ಆಂಗವಾಗಿ ಆಖಿಲ 
ಕನಾ ಟಕ ಮಟ್ಟದ. ಕನ್ನಡ ಸಾಮಾಜಿಕ 
ನಾಟಕ ಲೇಖನಸ್ಪರ್ಧೆ ನರ್ಪಢಸರು ವು. 
ಯವ ತರದ ನಿರ್ಬಂಧವೂ ಇಲ್ಲದೆ ಸ್ಪರ್ಧೆಯಲ್ಲಿ 
ಯಾರೊ ಭಾಗವಹಿಸಬಹುದು. ಸ್ಪರ್ಧೆಗೆ ನಾಟಿ 
ಕದ ಹಸ್ತಪ್ರತಿಗಳನ್ನು “ರಂಗಭೂಮಿ” ಪಡೆ 
ಯುವ ಕೊನೆಯ ತಾರೀಕು 15-12-64 
ಅಗಿರುತ್ತದೆ. ಉತ್ತಮ ನಾಟಕಗಳಿಗೆ ರ್ಮೂ 
200 ಮತ್ತು ರೂ. 100/-ನ್ನು ಅನುಕ್ರಮು 
ವಾಗಿ ಪ್ರಥಮ ಮತ್ತು ದ್ವಿತೀಯ ಬಹು ಮಾನ 
ಗಳಾಗಿ ಇತ್ತಿ ಸಲಾಗಿದೆ, "ಸ್ಪ ರ್ಥೆಯ ನಿಯಮ 
ಗಳಿ ಹೆ “ಸಾಯ ಫಸ ರಂಗಭೂವಿಂ 
(ಕಣಿಸ್ಪರ್ಡ್‌), ಚರ್ಚ್‌ರೋಡ್‌, ಉಡುಪಿ*್‌- 
ಈ ವಿಳಾಸಕ್ಕೆ ಬರೆದು ತಿಳಿಯಬಹುದು, 


ಜಾಲಾ ಗ್ರಾ 


ಮಾ! ಫಿಲಿಪ್‌ನೆರಿಯವರ ನಿಧನ 


ಮಂಗಳೂರಿನ “ಕೊಂಕ್ಣಿ ನಾಟಕ ಸಭೆಯ 
ಪ್ರಥವಮೂಧ್ಯ್ಮಕ್ಷ ಮತ್ತು “ಡೊನ್‌ ಬೊಸ್ಕೊ” 
ಹೋಲ್‌ ಹಾಗೂ ಇತರ ಅನುಬಂಧೀ ಕಟ್ಟಡ 
ಗಳ ರಚನೆಗೆ ಕಾರಣಕರ್ತರಾಗಿದ್ದ ಮಾ! 
ಫಿಲಿಪ್‌ನೆರಿಯನರು ತ್ಕಾ 20-.8--74ರಂದು 
ಅಪರಾಹ್ನ ದೈವಾಧೀನರಾದರು. ಮಾ! ನೆರಿ 
ಯವರು ಹೊಟ್ಟೆಯ ಕೇನ್ಸರ್‌ನಿಂದ ನರಳು 
ತಿದ್ದ ರು 


ನ! ಫಿಲಿಸ್‌ನೆಂಯವರು ತಮ್ಮ ಯಾಜಕ 
ಜೀವನದ 36 ನರ್ಷಗಳ ಅನಧಿಯನ್ನು ಪೂರ್ಣ 
ವಾಗಿ ದೇವಭರ್ಮ ಹಾಗೂ ಜನರ ಸೇವೆಗಾಗಿ 
ನಿನಿಯೋಗಿಸಿದ್ದರು. ಮೊಂಗಳೊರಿನ ಬಲ್ಮತೆ 
ರಸ್ತೆಯಲ್ಲಿರುವ ಡೊನ್‌ಬೊಸ್ಕೋ ಹೋಲನ್ನು 
ಕಟ್ಟಸುವರೆ ಅನರು ಅಸಾಧಾರಣವಾಗಿ ಶ್ರಮಿಸಿ’ 
ದವರು ಕೊಂಕಣಿ ನಾಟಕ ಸಭೆಯಲ್ಲಿ ಅಪಾರ 
ಸೇವೆ ಸಲ್ಲಿಸಿದನಕು. ಕೊಂಕಣಿ ಭಾಷೆ ಹಾಗೂ 
ಕಲೆಯ ಉನ್ನತಿಗಾಗಿ ಕೊನೆನರೆಗೂ ಅರ್ಪಣಾ 
ಭಾವದಿಂದ ದುಡಿದವರು, 


ಹ JS 








111111, KANNADA WEEKLY, 11111101] 





17100 


REGD, No. KRNL-8. 





11 





ಆತು ಹಡ 





+ ೫36 


Sees 
ಳೆ ಕ) at Prabha Ome, ಷು Street, ಸೊಲ್ಲ 


LR 


ಕ ಇ 


